ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 530 

: ಶ್ರೀ ಬಸವರಾಜ ಪಾಟೀಲ್‌ ಇಟಗಿ 

. (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು)) 
: 16.09.2021 

: ಜಲಸಂಪನ್ಮೂಲ ಸಚಿವರು 


ಉತ್ತರಗಳು 


ರಾಂ ರು ಜಿಲ್ಲೆ ದೇವದುರ್ಗ 
ತಾಲ್ಲೂಕಿನ ತಿಂತಿಣಿ ಬ್ರಿಡ್ಜ್‌ ಹತ್ತಿರ 
(Balancing Reservoir) 
ಸಮತೋಲನಾ ಜಲಾಶಯ 
ನಿರ್ಮಾಣ ಕಾಮಗಾರಿಯು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿ 


ಸರ್ಕಾರವು 2020-21ನೇ ಸಾಲಿನ ಆಯವ್ಯಯ 
ಭಾಷಣದಲ್ಲಿ ರಾಯಚೂರು, ಯಾದಗಿರಿ, ಕಲಬುರಗಿ | - 
ಭಾಗದ ಜನರಿಗೆ ಕುಡಿಯುವ ನೀರಿನ ಸರಬರಾಜಿಗೆ 
ಅನುಕೂಲವಾಗುವಂತೆ ತಿಂತಿಣಿ ಬ್ರಿಡ್ಜ್‌ ಬಳಿ ಕೃಷ್ಣಾ ನದಿಗೆ 
ಜಲಾಶಯ ನಿರ್ಮಿಸಲು ಉದ್ದೇಶಿಸಿ, ವಿಸ್ತಃ ತ. ಯೋಜನಾ 
ವರದಿಯನ್ನು ತಯಾರಿಸಲು ಕ್ರಮ ವಹಿಸಲಾಗುವುದರ 
ಕುರಿತಾಗಿ ಘೋಷಣೆ. ಮಾಡಿದೆ........ 


3 7ನಾರತ್ಯತ್ರ ಇಷ 
ಆ ಬಂದಿದ್ದಲ್ಲಿ, ಎಷ್ಟು ಟಿ.ಎಂ.ಸಿ. 


ನೀರಿನ ಸಂಗ್ರಹಣೆಯಾಗುವುದು; 


ನಿರ್ಮಾಣ" ಮಾಡುವ ಯೋಜನೆಗೆ ವಿಸ್ಥತ ಸರ್ವೇ. 
ಕಾರ್ಯ ಕೈಗೊಂಡು, ತಾಂತ್ರಿಕ - ವಿಶ್ಲೇಷಣಾ 
ವರದಿಯೊಂದಿಗೆ ವಿವರವಾದ ಯೋಜನಾ ವರದಿಯನ್ನು 
ತಯಾರಿಸಲು ಸಮಾಲೋಚಕರನ್ನು ನೇಮಿಸುವ ಟೆಂಡರ್‌ 
ಪ್ರಕ್ರಿಯೆಯು ಕೃಷ್ಣಾ ಭಾಗ್ಯ ಜಲ ನಿಗಮದಲ್ಲಿ 
ಅನುಮೋದನೆ ಹಂತದಲ್ಲಿದೆ. 


ವಿಸ್ತೃತ ಸರ್ವೆ ಕಾರ್ಯ ಕೈಗೊಂಡು ತಾಂತ್ರಿಕ 
ವಿಶ್ಲೇಷಣಾ ವರದಿಯನ್ನು ತಯಾರಿಸಿದ ನಂತರ ನಿರ್ಧಿಷ್ಟ 


ನೀರಿನ ಸಂಗ್ರಹಣಾ ವಿವರಗಳು ಲಭ್ಯವಾಗಲಿವೆ. 


ಇ) [ಈ ಕಾಮಗಾರಿಯನ್ನು ಯಾವಾಗ 


ಕೈಗೆತ್ತಿಕೊಳ್ಳಲಾಗುವುದು? 


ತಿಂತಿಣಿ”" ಬ್ರಿಡ್ಜ್‌ ` ಹತ್ತಿರ `'ಶೇವಿರಣಾ 'ಜಲಾಶೆಯವನ್ನು 
ನಿರ್ಮಾಣ ಕುರಿತ ಸರ್ಮೆ ತನಿಖಾ ಕಾರ್ಯ 
ಪೂರ್ಣಗೊಂಡ ನಂತರ ವಿಸ್ತತ ಯೋಜನಾ 
ವರದಿಯನ್ನು ತಯಾರಿಸಿ, ಯೋಜನೆಯ ತಾಂತ್ರಿಕ ಮತ್ತು 
ಆರ್ಥಿಕ ಸಾಧ್ಯಾ ಸಾದ್ಯತೆಗಳನ್ನು ಪರಿಶೀಲಿಸಿ ಮುಂದಿನ 
ಕ್ರಮ ಜರುಗಿಸಲಾಗುವುದು. , ‘| 


ಸಂಖ್ಯೆಜಸಂಇ 87 ಡಬ್ಮ್ಯಔಎಂ 202 


ತಿಂತಿಣೆ ಬ್ರಿಡ್ಜ್‌ ಹತ್ತಿರ ಶೇಖರಣಾ ಜಲಾಶಯವನ್ನು 


